ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ*'ಶ46) 


2. ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಎಂ. ನಾರಾಯಣ ಸ್ವಾಮಿ 
ಸಂಸ್ಥೆಗಳ ಕ್ಷೇತ್ರ) 


ಫ್‌ ಲಿ 


28/09/2020 


(ಸ್ಥಳೀಯ 
[3 


(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಉತ್ತರಿಸುವವರು ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 

5 ಪ್ರಶ್ನೆ ಉತ್ತರ 

ಸಂ. 

ಅ) 1ವಾ್‌ಡ್‌ನ್‌ ಸಂದರ್ಭ್‌ ಸಾರ್ಮಕ'ಲಾಕಡೌನ್‌ ಸಂದರ್ಭದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ] 
ಇಲಾಖೆಯಿಂದ ಪ್ರತಿ ಕುಟುಂಬಗಳಿಗೆ | ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕಟ್ಟಡ 
ಬಿಡುಗಡೆಯಾದ ಆಹಾರ ಪೊಟ್ಟಣ ಮತ್ತು | ಕಾರ್ಮಿಕರು, ವಲಸೆ ಕಾರ್ಮಿಕರು. ಮತ್ತು ಅಸಂಘಟಿತ 
ದಿನಸಿ ಕಿಟ್‌ಗಳ ಸಂಖ್ಯೆ ಎಷ್ಟು; | ಕಾರ್ಮಿಕರಿಗೆ 89.86 ಲಕ್ಷ ಸಿದ್ಧಪಡಿಸಿದ ಆಹಾರ 


ಖ್ಯಾಕೆಟ್‌ಗಳನ್ನು ಬೆಂಗಳೂರಿನಾದ್ಯಂತ ” ಏತರಿಸಲಾಗಿರುತ್ತದೆ. 
ಅದೇ ರೀತಿ 6.08 ಲಕ್ಷ ಆಹಾರ ಸಾಮಾಗ್ರಿಗಳ ಕಿಟ್‌ಗಳನ್ನು 
ಸಹ ತಯಾರಿಸಿ ರಾಜ್ಯಾದ್ಯಂತ ವಿತರಿಸಲಾಗಿರುತ್ತದೆ. 
ಜಿಲ್ಲಾವಾರು ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ. 


ಅ) 


ಬಿಡುಗಡೆಯಾದ "ದಿನಸಿ 8ಟ್‌ಗಳಲ್ಲಿ 
ಯಾವ ಯಾವ ಪದಾರ್ಥಗಳು ಇದ್ದವು 
ಪ್ರತಿ ಕಿಟ್‌ಗಳ ಮೌಲ್ಯ ಎಷ್ಟು; 


ಆಹಾರ" ಸಾಮಾಗಿಗಳೆ ಕಿಟ್‌ನಲ್ಲಿರುವ ಪದಾರ್ಥಗಳು ಈ 
ಕೆಳಕಂಡಂತಿರುತ್ತವೆ. 


ಕ್ರಸಂ ಪದಾರ್ಥಗಳು 
I ಅಕ್ಕಿ 
2 ತೊಗರಿಬೇಳೆ 
3 Td 
4 ಎಣ್ಣಿ 
5Tರಸಂ ಪೌಡರ್‌ 
6 ಸಾಂಬಾರ್‌ ಪೌಡರ್‌ 
7 ಉಪ್ಪು 
8 Tಖಾರದ ಪೊಡಿ 
91ಸ್ಕರೆ 
10 ಗೋಧಿಹಿಟ್ಟು 
11 ಅವಲಕ್ಕಿ 
2 ಬಾತ್‌ ಸೋಮ 
5 [ಬಟ್ಟೆ ಸೋಪು 


ಆಹಾರ ಸಾಮಾಗ್ರಿಗಳ ಕಿಟ್‌ನ 
ಅನುಬಂಧ-2 ರಲ್ಲಿ ನೀಡಿದೆ. 


ಮೌಲ್ಲದ ವಿವರವನ್ನು 
) £8 


ಇ) 


ಇಲಾಖೆಯಿಂದೆ 
ಬಿಡುಗಡೆಯಾದ ದಿನಸಿ ಕಿಟ್‌ಗಳನ್ನು 
ಅಕ್ರಮವಾಗಿ ಸಂಗ್ರಹಿಸಿ ಅದರ ಮೇಲೆ 
ಇದ್ದ ಸರ್ಕಾರಿ ಲೇಬಲ್‌ ತೆಗೆದು ಆಡಳಿತ 
ಪಕ್ಷದ ನಾಯಕರುಗಳ ಭಾವಚಿತ್ರ 
ಅಂಟಿಸಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ದಲ್ಲಿ, ಯಾವ ಕ್ರಮ 
ಕೈಗೊಳ್ಳಲಾಗಿದೆ: 


ಕಾರ್ಮಿಕ 


ಈ) 


ಈ ಕುರಿತು ದೊರು ಕೊಟ್ಟು ಎಫ್‌.ಐ.ಆರ್‌ 
ಆದರೂ ಸಹ ಈ ತನಕ ಯಾವುದೇ ಕಮ 
ಕೈಗೊಂಡಿಲ್ಲದಿರುವುದಕ್ಕೆ ಕಾರಣ ಏನು? 
(ವಿವರ ನೀಡುವುದು) 


ಕೋವಿಡ್‌ 9 ರ ಲಾಕಡೌನ್‌ ಸಂದರ್ಭದಲ್ಲಿ `` ಆಹಾರ 
ಸಾಮಾಗ್ರಿಗಳನ್ನು ಕಾರ್ಮಿಕ ಇಲಾಖೆ ವತಿಯಿಂದ 
ವಿತರಿಸಲಾಗುತ್ತಿದ್ದು, ಸದರಿ ಅವಧಿಯಲ್ಲಿ ಆಹಾರ ಧಾನ್ಯಗಳ 
ಕಿಟ್‌ಗಳನ್ನು ಅಕ್ರಮವಾಗಿ ಮೆ॥ ಲೋಟಸ್‌ ಕನ್ನೆನ್ನನ್‌ ಹಾಲ್‌, 
ಟಿ.ಸಿ.ಪಾಳ್ಯ ಮುಖ್ಯರಸ್ತೆ, ರಾಮಮೂರ್ತಿನಗರ, ಬೆಂಗಳೂರು 
ಇಲ್ಲಿ ಶೇಖರಿಸಿಟ್ಟುಕೊಂಡು, ಕಿಟ್‌ಗಳ ಮೇಲಿರುವ 
ಲೇಬಲ್‌ಗಳನ್ನು ಹರಿದು ಹಾಕಿರುವುದು ಕಂಡುಬಂದಿರುತ್ತದೆ. 
ಈ ಬಗ್ಗೆ ಕಾರ್ಮಿಕ ಇಲಾಖೆಯಿಂದ ರಾಮಮೂರ್ತಿನಗರ 
ಪೊಲೀಸ್‌ ಠಾಣೆ, ಬೆಂಗಳೂರು ಇಲ್ಲಿ ದೂರು ದಾಖಲು 
ಮಾಡಲಾಗಿರುತ್ತದೆ. ಸದರಿ ದೂರಿನ ಅಪರಾಧ 
ಸಂಖ್ಯೆ:0186/2020, ದಿನಾಂಕ:21-05-2020 ಆಗಿರುತ್ತದೆ. 
ಸದರಿ ಪ್ರಕರಣವು ವಿಚಾರಣಾ ಹಂತದಲ್ಲಿರುತ್ತದೆ. 


ಕಾಳ 327 ಎಲ್‌ಇಟಿ 2020 


(ಅರಬ್ಛೆ ವರಾಂ ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


ಅನುಐಂಧ-1 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಯುಂದ ಪೂರೈಸಲಾದ 
ಫುಡ್‌ ಕಿಟ್‌ಗಕ ಸರಬರಾಜು ವಿವರ 


Fs 7 ಹಂಚಿಕೆ ಮಾಡಲಾಗಿರುವ ಫುಡ್‌ 
ಕ್ರ.ಸಂ ಜಲ್ಲೆಯ ಹೆಸರು ಕಿಟ್‌ಗಳ ಸಂಖ್ಯೆ 
3 ಬೆಂಗಳೂರು 'ನಗರ 3,05,655 
2 ಬೆಂಗಳೂರು ಗ್ರಾಮಾಂತರೆ 14,935 
Wc ರಾಮನಗರ 9,000 
[—& ಚಿಕ್ಕಬಳ್ಳಾಪುರ 7,000 
| ಕೋಲಾರ | 025 
NS ತುಮಕೂರು 16,375 
| 7 [ಮಂಡ್ಯ 3,798 
8 [ಹಾಸನ 9,000 
೨ [ಉಡುಪಿ 5,000 
10 ಕಲಬುರಗ 5,000 
[— ಚಿತ್ರದೆರ್ಗ 3,000 
| 2 [ಕೊಪ್ಪಳ 4,000 
|G ಹಾವೇರಿ 30,500 
[ಉತ್ತರಕನ್ನಡ 24,000 
15 ಹುಬ್ಬಳ್ಳ - ಧಾರವಾಡ 27,500 
16 ದಾವಣಗೆರೆ 5000 
|. 17 [ಬೆಳಗಾವಿ % 43,000 
3 ಬಿಚಿಎಂಪಿ 1,12,212 
| ಹಟ್ಟು 6,28,000 
ಮಂಡಳಯಿಂದ ಪೂರೈಸಲಾದ ಫುಡ್‌ ಕಿಬ್‌ಗಳ ಒಟ್ಟು ಸಂಖ್ಯೆ ; 6,08,000 
ಅಕ್ಷಯ ಪಾತ್ರ ಫೌಂಡೇಶನ್‌ ರವರಿಂದ ಪ್ರಾಯೋಜಸಿದ ಉಚಿತ ಫುಡ್‌ಕಿಟ್‌ಗಳ ಸಂಖ್ಯೆ : 2೦,೦೦೦ 


ಹಂಚಿಕೆ ಮಾಡಲಾದ ಒಟ್ಟು ಫುಡ್‌ ಕಿಟ್‌ಗಳ ಸಂಖ್ಯೆ : 6,28,00೦ 


ಅನುಬಂಧ-2 


ಕೋವಿಡ್‌-19 ಹಿನ್ನಲೆಯಲ್ಲ ಮಂಡಳಯುಂದ ತಯಾರಿಸಿದ ಆಹಾರ ಸಾಮಾದ್ರಿಗಳ ಕಿಟ್‌ಗಳ ದರದ ವಿವರ 


ಕಾರ್ಯಾದೇಶ 
ಹೂರ್ಕೆಸಿದ ಪ್ರತಿ ಅಹಾರ ಪ್ಸಾಕೆಟ್‌ನ ದರ (ಜಎಸ್‌ಟ 
[) ಪ ) 
ಕಸಂ ಏಜನ್ಸಿ ಹೆಸರು ನೀಡಿದ ಕಿಟ್‌ಗಳ ಟ್‌ಗಳ ಸಂಖ್ಯೆ ಸೇರಿದಂತೆ) 
ಸಂಖ್ಯೆ 
1 | ಅಕ್ಷಯ ಪಾತ್ರ ಫೌಂಡೇಶನ್‌ 81000 81000 750 
2 | ಶೀ ಪೇದಾ ಸತ್ವ ಪ್ರೈ ಅಮಿಟೆಡ್‌. 25000 25000 714.9 
3 ಕೂ ಪರ್ಣ ಬಾಂದೇವರ್‌ ಸ್ನ 30000 30000 7149 
ಔ'ಕರ್ನಾಟಕ ನ್ಲೇಲ್‌ ಕೋ-ಆಪರೌಟವ್‌ 
4 | ಮಾಕೆಟಂಗ್‌ ಫೆಡರೇಷನ್‌ ಲ., 000 15000 HLS 
ದ ಬಾಟ್‌ಗರ್ಸ್‌ ಕೊ-ಆಪರೇಟವ್‌ ಸೇಲ್‌ ಜಿ a K 
5 ಸೊಸ್ಯೈಟ ಆ. 65000 65000 713 
6 | ಪಣ್ಣ ಸಾಗರ್‌ 35000 35000 714.9 
7 | ಹಳ್ಳಿ ಮನೆ ಫುಡ್ಡ್‌ ಪ್ರೋಸೆಸ್‌ 65000 65000 714.9 
8 | ಫಾರ್ಮರ್ಸ್‌ ಫಾರ್ಚ್ಜುನ್‌ 65000 65000 714.9 
9 | ಮೆ॥ ಶುಭಂ ಫುಡ್‌ ಪ್ಯಾಕ್ಸ್‌ 65000 65000 713 
0 | ಮೆ॥ ವಿಷ್ಣು ಪ್ರಿಯಾ ಲ್ರೇಡಿಂಗ್‌ ಕಂ 3000 3000 896 
1 | ಅಮ್ತ ಪ್ರೈಸಸ್‌ ಉಡುಪಿ 5000 5000 899 
2 | ವಿಜಯಾ ಭೀಮಾ ಟ್ರೇಡಿಂಗ್‌ ಆಂ 5000 5000 899 
3 |ಮೆ॥ ಎಸೆನ್ಸ್‌ ಎಕ್‌ಪೊರ್ಟ್ಸ್‌ 45000 45000 713 
4 | ಘೋಕಸ್‌ ಮಾರ್ಟ್‌ ಕೋಪಾಲಾ 4000 4000 899 
5 | ಮೆ ಉಡುಪಾಸ್‌ ಎಂಟರ್‌ ಪ್ರೈಸಸ್‌ 25000 25000 714.9 
6 | ಮೆಃಅನುಗ್ರಹ ಎಂಟರ್‌ ಪ್ರೈಸಸ್‌ 25000 25000 714.9 
7 | ಮೆ॥ ಸಾಯಿ ನಾಮ್‌ ಎಂಟರ್‌ಪ್ರೈಸಸ್‌ 10000 10000 547 
18 | ಮೆ॥ ಆರ್‌.ಆರ್‌ ಎಂಟರ್‌ಪ್ರೈಸಸ್‌ 10000 10000 548 
ಮೆ ಮೆಟ್ರೊ ಕ್ಯಾಷ್‌ ೩ಕ್ಕಾರಿ 
9 | (ಇಂಡಿಯಾ ಪ್ರೆ ಅ. 10000 10000 290 
f ನ`ಕರ್ನಾಟಕ ಪೇಟ್‌ ಕೋ-ಆಪರೇಟವ್‌ 
20 | ಮಾರ್ಕೆಟಂಗ್‌ ಫೆಡರೇಷನ್‌ ೮.. 20000 20000 547 
ಒಟ್ಟು 6,08,000 6,08,000 


